ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1540 


ಸದಸ್ಯರ ಹೆಸರು : ಶ್ರೀ ಅರುಣ ಶಹಾಪುರ. 
ಉತ್ತರಿಸಬೇಕಾದ ದಿನಾಂಕ : 24-09-2021 
ಉತ್ತರಿಸುವ ಸಚಿವರು : ಸಮಾಜ ಕಲ್ಯಾಣ ಮತ್ತು 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಕ್ರ.ಸಂ. ಪ್ರಶ್ನೆ ಉತ್ತರ 
ಅ) |ವಸತಿ ಶಾಲೆ . ಶಿಕ್ಷಕರಿಗೆ/ನೌಕರರಿಗೆ | ಸಾಮಾನ್ಯ ವರ್ಗಾವಣೆ ಮಾರ್ಗನೂಜ ಅದ 
ಪ್ರಸ್ತುತ ವರ್ಷ ವರ್ಗಾವಣೆ ಸಂಖ್ಯೆ: ಸಿಆಸುಇ 3 ಸೇನೌವ 2021, ದಿನಾಂಕ 
ಅಧಿನಿಯಮದಂತೆ ಕೌನ್ಸಿಲಿಂಗ್‌ ಮೂಲಕ [08.07.2021 ರಲ್ಲಿ ಗ್ರೂಪ್‌-ಬಿ ಮತ್ತು ಗ್ರೂಪ್‌-ಸಿ 
ಸಾಮಾನ್ಯ ವರ್ಗಾವಣೆ ನೀಡಲು |ವರ್ಗದ ಅಧಿಕಾರಿ /ನೌಕರರಿಗೆ ಮಾತ್ರ ಅನ್ವಯವಾಗುವಂತೆ 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು;  |ದಿನಾಂಕ 22.07.2021 ರ ವರೆಗೆ ಸಾರ್ವತ್ರಿಕ ವರ್ಗಾವಣೆ 
ಕೈಗೊಳ್ಳಲು ಆಯಾ ಇಲಾಖಾ ಸಚಿವರಿಗೆ ಅಧಿಕಾರ 
ಆ) ಪ್ರಸ್ತುತ ವರ್ಷ ವರ್ಗಾವಣೆ |ಪ್ರತ್ಯಾಯೋಜಿಸಲಾಗಿದ್ದು, ವರ್ಗಾವಣೆ ಆದೇಶಗಳನ್ನು 
ನೀಡದಿದ್ದಲ್ಲಿ, ಕಾರಣವೇನು? ಹೊರಡಿಸಲಾಗಿರುತ್ತದೆ. 


ಸಂಖ್ಯೆ: ಸಕಇ 415 ಮೊದೇಶಾ 2021 
(ಕೋಟ ಶ್ರೀನವ್‌ಸ ಪೂಜಾರಿ) ' 
ಸಮಾಜ ಕಲ್ಯಾಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


